ಕರ್ನಾಟಿಕ ವಿಧಾನಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವೇಶನ 
ಚುಕೆ ರಹಿತ ಪ್ರಶ್ನೆ 
ದಿನಾಂಕ: 26-03-2021 ಪ್ರಶ್ನೆ ಸಂಖ್ಯೆ: 1899(2294) 
ಸದಸ್ಯರ ಹೆಸರು ಮತ್ತು ಕೇತ್ರ: ಶ್ರೀ ಎನ್‌. ಅಪ್ಪಾಜಿಗೌಡ(ಸ್ಠಳೀಯ ಸಂಸ್ಥೆಗಳ ಕೇತು) 
ಉತ್ತರ ನೀಡಬೇಕಾದ ದಿನಾ೦ಕ: 26-03-2021 
ಉತ್ತರಿಸುವ ಸಚಿವರು: ಮಾನ್ಯ ಕೃಷಿ ಸಚಿವರು 


ವಿಷಯ: ಕೃಷಿ ಯಂತ್ರಧಾರೆ ಯೋಜನೆಗಳ ಬಂಡವಾಳ ಹೂಡಿಕೆ ಬಗ್ಗೆ 


(ಅ) ಕೃಷಿ ಯಂತ್ರಧಾರೆ ಯೋಜನೆಯಡಿ ಬಂಡವಾಳ ಹೂಡಿಕೆದಾರರ ಪಾಲು ಎಷ್ಟು; 
ಸರ್ಕಾರದ ಪಾಲು ಎಷ್ಟು; 


(ಆ) ಯಾವ ಯಾವ ಯಂತುಗಳಿಗೆ ಎಷ್ಟೆಷ್ಟು ಹಣ ಹೂಡಲಾಗಿದೆ; (ಯಂತ್ರವಾರು ಮಾಯಿತಿ 
ನೀಡುವುದು) 


(ಇ) ಈ ಕೃಷಿ ಯಂತ್ರಧಾರೆ ಯೋಜನೆಯಡಿ ಬಾಡಿಗೆ ಪಡೆಯುವ ರೈತರುಗಳಿಗೆ ಯಾವ ಯಾವ 
ಯಂತಗಳಿಗೆ, ಪ್ರತಿ ಗಂಟೆಗೆ, ಎಷ್ಟೆಷ್ಟು ಹಣ ನಿಗದಿ ಮಾಡಲಾಗಿದೆ; 


(ಈ) ಹೆಚ್ಚವರಿ ಬಾಡಿಗೆ ಪಡೆಯುವ ಹಣದಿಂದ ರೈತರುಗಳಿಗೆ ಆರ್ಥಿಕ 
ಹೊರೆಯಾಗುತ್ತಿರುವುದು ಸರ್ಕಾರದ ಗಮನಕ್ಕೆ ಬಂದಿದೆಯೇ; ಬಂದಿದ್ದಲ್ಲಿ, ಬಾಡಿಗೆ ದರ 
ಕಡಿಮೆ ಮಾಡುವ ಉದ್ದೇಶ ಇದೆಯೇ; ಇದ್ದಲ್ಲಿ, ಯಾವಾಗ ಮಾಡಲಾಗುವುದು? 


